ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 

(ಮೊದಲನೇ ಅಧಿವೇಶನ) 

(ಮುಂದುವರೆದ ಉಪವೇಶನ) 
ಪೂರಕ ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ. ದಿನಾಂಕ 3೦ನೆ ಜುಲೈ. Bole 


(ಐಟಂ 1ರ ನ೦ತರ ಈ ಕೆಳಕಂಡ ವಿಷಯವನ್ನು ಸೇರಿಸಿಕೊಳ್ಳತಕ್ಷದ್ದು) 


| 1. (ಎ) ಶಾಸನ ವಾ 


1 ವಿಧೇಯಕಗಳನ್ನು ಮಂಡಿಸುವುದು 


1 ಕರ್ನಾಟಕ ಧನವಿನಿಯೋಗ (ಸಂಖ್ಯೆ ೨) ವಿಧೇಯಕ, 2೦13 
ಶ್ರೀ ಸಿದ್ದರಾಮಯ್ಯ ( ಮುಖ್ಯಮಂತ್ರಿಯವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಧನವಿಯೋಗ (ಸ೦ಖ್ಯೆ ೨) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು: 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


2) ಕರ್ನಾಟಕ ತೆರಿಗೆ ಕಾನೂನುಗಳ (ಎರಡನೇ ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಸಿದ್ದರಾಮಯ್ಯ ( ಮುಖ್ಯಮಂತ್ರಿಯವರು) ಅವರು. — 


ಅ) 2೦13ನೇ ಸಾಅನ ಕರ್ನಾಟಕ ತೆರಿಗೆ ಕಾನೂನುಗಳ (ಎರಡನೇ ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು: 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


3) ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ಎರಡನೇ ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಸಿದ್ದರಾಮಯ್ಯ ( ಮುಖ್ಯಮಂತ್ರಿಯವರು) ಅವರು:- 


ಅ) ೨೦13ನೇ ಸಾಅನ ಕರ್ನಾಟಕ ಮಂಲ್ಯವರ್ಧಿ ತ ತೆರಿಗೆ (ಎರಡನೇ ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು: 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


Il. ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


1) ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ವಿಧೇಯಕ, 2೦13 
ಶ್ರೀ ಸಿದ್ದರಾಮಯ್ಯ ( ಮುಖ್ಯಮಂತ್ರಿಯವರು) ಅವರು:- 


ಅ) ೨೦13ನೇ ಸಾಅನ ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) 
ವಿಧೇಯಕವನ್ನು ಪರ್ಯಾಲೋಚಟಚಿಸಬೇಕೆ೦ದು ಸೂಚಿಸುವುದು: 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ.., 


—O- 


2) ಕರ್ನಾಟಕ ತೆರಿಗೆ ಕಾನೂನುಗಳ (ಎರಡನೇ ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಸಿದ್ದರಾಮಯ್ಯ ( ಮುಖ್ಯಮಂತ್ರಿಯವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ತೆರಿಗೆ ಕಾನೂನುಗಳ (ಎರಡನೇ ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


3) ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ಎರಡನೇ ತಿದ್ದುಪಡಿ) ವಿಧೇಯಕ, 2೦18 
ಶ್ರೀ ಸಿದ್ದರಾಮಯ್ಯ ( ಮುಖ್ಯಮಂತ್ರಿಯವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ಎರಡನೇ ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು: 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


Ray N 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/Kla) 


